ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


ಕ್ರಸಂ 


(ಅ) 


(6) 


ಹಿಂದುಳಿದ 

ಕರ್ನಾಟಕದಲ್ಲಿ 

ಪಂಚಾಯಿತಿಯ ಪಿ.ಡಿ.ಓ.ಗಳು ಮತ್ತು 
ಗ್ರಾಮ ಲೆಕ್ಕಿಗರ ಕೊರತೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಗ್ರಾಮಗಳಲ್ಲಿ ನೆಲಸ ಬೇಕೆಂದು 
ನಿಯಮವಿದ್ದರೂ ಹತ್ತಿರದ ತಾಲ್ಲೂಕು 
ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ 
ನೆಲಸುತ್ತಿರುವುದಕ್ಕೆ ಇಲಾಖೆಯಿಂದ 
ಏನು ಕ್ರಮ ಕೈಗೊಳ್ಳಲಾಗಿದೆ. 


(ಇ) 


(ಈ) 


ಗ್ರಾಮ 
ಪಂಚಾಯಿತಿಗಳ ಜವಾಬ್ದಾರಿ 
ಇರುವುದರಿಂದ ವಾರಕ್ಕೆ ಒಂದೋ 
ಎರಡು ಸಾರಿ ಮಾತ್ರ ಗ್ರಾಮಗಳಿಗೆ 
ಬರುವುದು ಸರಿಯೇ; 


(se) 


ಸಾರ್ವಜನಿಕರು ತಮ್ಮ ಕಲಸಗಳಿಗಾಗಿ 
ತಾಲ್ಲೂಕು/ಜಿಲ್ಲಾ ಕೇಂದ್ರಗಳಲ್ಲಿರುವ 
ಪಿ.ಡಿ.ಓ ಮತ್ತು ಗ್ರಾಮಲೆಕ್ಕಿಗರ 
ಮನೆಗಳಿಗೆ ಅಲೆದಾಡುವುದು ಘಾಗಣ 
ಸೂಕ್ತ ಉತ್ತರ ಸಿಗದೆ 
ಕಂಗಾಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 


ಕರ್ನಾಟಕ ವಿಧಾನ ಪರಿಷತು 


700 

ಡಾ: ತಳವಾರ್‌ ಸಾಬಣ್ಣ, (ನಾಮನಿರ್ದೇಶನ ಹೊಂದಿದವರು) 

17-12-2021. 

ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಉತರ 


ಬಂದಿದೆ. 


ಗ್ರಾಮ ಪೆಂಚಾಯಿತಿಗಳ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ 
ಪಂಚಾಯಿತಿ ಕಾರ್ಯದರ್ಶಿಗಳು ಮತ್ತು ದ್ವಿತೀಯ ದರ್ಜೆ ಲೆಕ್ಕ 
ಸಹಾಯಕರುಗಳು ಗ್ರಾಮ ಪಂಚಾಯಿತಿಗಳ ಕೇಂದ್ರ ಸ್ಥಾನದಲ್ಲಿ ವಾಸವಿರುವ 
ಬಗ್ಗೆ ತಾಲ್ಲೂಕು ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ 
ಜಿಲ್ಲಾ ಪಂಚಾಯಿತಿಗಳ ಹಿರಿಯ ಅಧಿಕಾರಿಗಳು ತಮ್ಮ ಭೇಟಿ ವೇಳೆ 
ಪರಿಶೀಲಿಸಬೇಕೆಂದು ಹಾಗೂ ಕೇಂದ್ರ ಸ್ಥಾನದಲ್ಲಿ ವಾಸವಿರದ ನೌಕರರ 
ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಸರ್ಕಾರದ 'ಸುತ್ತೋಲೆ ಸಂಖ್ಯೆ: ಗ್ರಾಅಪ 
408 ಗ್ರಾಪಂಕಾ 2016, ದಿನಾ೦ಕ:20-07-2016 ರಲ್ಲಿ ತಿಳಿಸಲಾಗಿದೆ. 


ಗ್ರಾಮ ಲೆಕ್ಕಿಗರು ಅವರುಗಳನ್ನು ಸ್ಥಳ ನಿಯುಕ್ತಿಗೊಳಿಸಿದ ವೃತ್ತ! ಕೇಂದ್ರ 
ಸ್ಥಾನಗಳಲ್ಲಿ" ಕಡ್ಡಾಯವಾಗಿ ವಾಸವಿದ್ದು, ವಿಳಂಬಕ್ಕೆ ಅವಕಾಶ ib 
ಕಾರ್ಯನಿರ್ವಹಿಸುವಂತೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 97 ಬಿಎಸ್‌ 
2016, ದಿನಾ೦ಕ:25-06-2016 ರಲ್ಲಿ ಸೂಚಿಸಲಾಗಿರುತದೆ. 


ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿಗಳು ಸ್ಥಳೀಯ ಸ್ವಯಂ 
ಸರ್ಕಾರಗಳಾಗಿ  ಕಾರ್ಯನಿರ್ವಹಿಸಬೇಕೆಂಬ ಉದ್ದೇಶದಿಂದ ಗ್ರಾಮ 
ಪಂಚಾಯತಿಗಳಿಗೆ ಹೆಚ್ಚಿನ ಅಧಿಕಾರ ಹಾಗೂ ಜವಾಬ್ದಾರಿಗಳನ್ನು 
ನೀಡಲಾಗಿದೆ. 


ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರ ಕುಂದು 


ಕೊರತೆಗಳಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವಂತೆ ಹಾಗೂ ಗ್ರಾಮ 
ಪಂಚಾಯತಿ ಯೋಜನೆಗಳ ಸಮರ್ಪಕ ಅನುಷ್ಠಾನದಲ್ಲಿ ಪಂಚಾಯತಿ 
ಅಭಿವೃದ್ಧಿ ಅಧಿಕಾರಿಗಳು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕೆಂದು 


ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. 


ಬಯೋಮೆಟ್ರಿಕ್‌ ಹಾಜರಾತಿ ವ್ಯವಸ್ಥೆ, ಚಲನವಲನ ವಹಿ ನಿರ್ವಹಿಸಲು 
ಈಗಾಗಲೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. 


ಗ್ರಾಮ ಲೆಕ್ಕಿಗರು ಅವರುಗಳನ್ನು ಸ್ಥಳ ನಿಯುಕ್ತಿಗೊಳಿಸಿದ ವೃತ್ತ/ ಕೇಂದ್ರ 
ಸ್ಥಾನಗಳಲ್ಲಿ ಕಡ್ಡಾಯವಾಗಿ ವಾಸವಿದ್ದು, ವಿಳಂಬಕ್ಕೆ ಅವಕಾಶ ನೀಡದಂತೆ 
ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿರುತ್ತದೆ. 


ಮ 


ಸಂಖ್ಯೆ: ಗ್ರಾಅಪ 421 


ಗ್ರಾಪಂಅ 2021 


